ZIKA1/BG-GPO/2515/PP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೪, ೨೦೦೮ (ಶ್ರಾವಣ ೨೩, ಶಕ ವರ್ಷ ೧೯೩೦) ಸಂಚಿಕೆ ೩೩ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 98 SFP 2008, Bangalore, Dated: 11" July 2008 

Sri G.A. Sudarshan, IFS (KN-89) Conservator of Forests, under orders of transfer as Registrar 
(Evaluation) Tumkur University, Tumkur is posted with immediate effect and until further orders as 
Conservator of Forests, Kodagu Circle Madikeri in the existing vacancy. 

The orders issued in Notification No. DPAR 49 SFP 2008 dated 28.5.2008, posting Sri Abhiyu 
Singh, IFS as Conservator, of Forests, Kodagu Circle Madikeri and Sri G.A. Sudarshan, IFS as Registrar 
(Evaluation), Tumkur University, Tumkur stands cancelled. 

By Order and in the name of the Governor of Karnataka 
P.R. 937 ASHOK P. ATRE 
Under Secretary to Government, 
Department of Personnel And Administrative Reforms 
(Services-4) 
HIGH COURT OF KARNATAKA 
NOTIFICATION 
No. HCE. 756/2008, Bangalore, Dated: 18" July 2008 

The services of Sri Mallayya, Assistant Registrar of this office who is due for retirement w.e.f. the 
afternoon of 31.7.2008 on attaining the age of superannuation, are extended upto 31.12.2008, under Rule 
12 of the High Court of Karnataka Service (Conditions of Service and Recruitment) Rules, 1973. 

By Order of Hon'ble the Acting Chief Justice, 
P.R. 938 R.B. BUDIHAL 
Registrar General 


(೫೨೧) 


೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB (1) 28/2001 , Bangalore, Dated: 14" July 2008 
In pursuance of Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave., subject to a maximum of 240 days, at the credit of the 
following Judicial Officers,. who have retired from Judicial Service w.e.f. 31.5.2008, on attaining the age of 


superannuation, 1.6. 58 years. It is certified that no Department Enquiry was pending against the said 
Officers, as on that date. 


1. Sri M.S. Hegde Nagare, 
District Judge (retired) 

2. Sri Haveri Swamirayachar Subbannachar, 
Civil Judge (Sr. Dn) (retired) 


By Order of the High Court 
R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. HCE. 755/2008, Bangalore, Dated: 15% July 2008 
Smt V. Latha, Section Officer of this office is permitted to retire from service on the afternoon of 


31.7.2008, on attaining the age of superannuation and she will be relieved of her duties in this office on 
the afternoon of 31.7.2008. 


P.R. 939 


By Order of Hon'ble the Acting Chief Justice, 
A.P. MURARI 
Registrar (Judicial) 


P.R. 940 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 10 ಐಡಿಜಿ 2008, ಬೆಂಗಳೂರು, ದಿನಾಂಕ: 18ನೇ ಜುಲೈ 2008 
ಕಾರ್ಮಿಕ ನ್ಯಾಯಾಲಯ, ಮಂಗಳೂರು ಮತ್ತು ಮಡಿಕೇರಿ ಇಲ್ಲಿ ಖಾಲಿ ಇರುವ ಅಧ್ಯಕ್ಷಾಧಿಕಾರಿಗಳ ಹುದ್ದೆಗೆ 
ಅಧ್ಯಕ್ಷಾಧಿಕಾರಿಗಳು, 3ನೇ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಮಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸಮವರ್ತಿ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ 
ಕಾರ್ಮಿಕ ಇಲಾಖೆ, 
(ಕಾರಾವಿಯೋ (ವೈ) ಸೇವೆಗಳು) 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 26 ಕೃಜಮಂ 2008, ಬೆಂಗಳೂರು, ದಿನಾಂಕ: 14ನೇ ಜುಲೈ 2008 
ದಿ ಮೈಸೂರು ಟೋಬ್ಯಾಕೋ ಕಂಪನಿ ಲಿಮಿಟೆಡ್‌ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 113 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಪಿ. ರವಿಕುಮಾರ್‌, 
ಭಾ.ಅ.ಸೇ., ಸರ್ಕಾರದ ಕಾರ್ಯದರ್ಶಿಗಳು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು ಶ್ರೀ ರಾಮಸ್ವಾಮಿ, ಭಾ.ಆ.ಸೇ. 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 


ಪಿ.ಆರ್‌. 941 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೨೩ 





ದಿ ಮೈಸೂರು ಟೋಬ್ಯಾಕೋ ಕಂಪನಿ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನಾಗಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 942 ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 542 ಸಅಸೇ 2008, ಬೆಂಗಳೊರು, ದಿನಾಂಕ: 17ನೇ ಜುಲೈ 2008 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಆಪ್ತ ಕಾರ್ಯದರ್ಶಿ ಗ್ರೇಡ್‌-1 ಮತ್ತು ಗ್ರೇಡ್‌-2 
ರವರುಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 




















ಕ್ತ | ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 

ಸಂ 

1 ಶ್ರೀ ಆರ್‌. ಸೋಮಶೇಖರ್‌ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಹಣಕಾಸು ನಿಗಮ 
ಆಪ್ತ ಕಾರ್ಯದರ್ಶಿ (ಗೇಡ್‌-1) ಅವರ ವಿಶೇಷ ಸಹಾಯಕರನ್ನಾಗಿ ದಿನಾಂಕ14-7- 
ಶಿಕ್ಷಣ ಇಲಾಖೆ 2008ರಿಂದಲೇ ಪೂರ್ವಾನ್ವಯವಾಗಿ ಅವರ ಸ್ವಂತ ವೇತನ 
(ಉನ್ನತ ಶಿಕ್ಷಣ) ಹಾಗೂ ವೇತನ ಶ್ರೇಣಿಯ ಮೇಲೆ ನೇಮಿಸಲು ಇವರ 

ಸೇವೆಯನ್ನು ಆರ್ಥಿಕ ಇಲಾಖೆಯ ವಶಕ್ಕೆ ನೀಡಿದೆ. 

2 ಶ್ರೀ ಪುಟ್ಟೇಗೌಡ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಇವರ ಆಪ್ತ ಕಾರ್ಯದರ್ಶಿ (ಗ್ರೇಡ್‌-2) ಎಂದು ನಿಮ್ನಿಕರಿಸಿದ 
ಮುಖ್ಯಮಂತ್ರಿಯವರ ಸಹ ಕಾರ್ಯದರ್ಶಿಯವರ | ಹುದ್ದೆಯಲ್ಲಿ. 
ಆಪ್ತ ಶಾಖೆ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 943 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 75 ಎಲ್‌ಆಟಿ 2008, ಬೆಂಗಳೂರು, ದಿನಾಂಕ: 16ನೇ ಜುಲೈ 2008 
ಕಾರ್ಮಿಕ ಇಲಾಖೆಯಲ್ಲಿ ಜಂಟಿ ಕಾರ್ಮಿಕ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಸ್ತುತ ಕಲ್ಯಾಣ ಆಯುಕ್ತರು, 
ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗುರುದಾಸ್‌ ಎಂ. ಭಟ್‌ ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 24450-600-26250-675-30300-750-31800ರಲ್ಲಿ ಅಪರ ಕಾರ್ಮಿಕ 
ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. ಮುಂಬಡ್ತಿ ಮೇರೆಗೆ ಒಂದು ದಿನದ ಮಟ್ಟಿಗೆ ಶ್ರೀ ಎಸ್‌. 
ಮಂಜುನಾಥ ಶಾಸ್ತ್ರಿ ಅಪರ ಕಾರ್ಮಿಕ ಆಯುಕ್ತರು (ಆಡಳಿತ) ಇವರು ರಜೆಯ ಮೇಲೆ ತೆರಳಿರುವ ಹುದ್ದೆಯಲ್ಲಿ 
ನಿಯುಕ್ತಿಗೊಳಿಸಲಾಗಿದೆ ಹಾಗೂ ಈ ಹುದ್ದೆಯ ಪ್ರಭಾರ ವಹಿಸಿಕೊಂಡ ಮಾರನೇ ದಿನದಿಂದ ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಈ ಹುದ್ದೆಗೆ 
ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 944 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 4 ಹೊಸಿಲಿ 2008, ಬೆಂಗಳೂರು, ದಿನಾಂಕ: 15ನೇ ಜುಲೈ 2008 
ಶ್ರೀ ಸಿ. ಮಂಜಪ್ಪ, ವೈಜ್ಞಾನಿಕ ಸಹಾಯಕ, ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಇವರಿಗೆ ವೈಜ್ಞಾನಿಕ ಅಧಿಕಾರಿ, 
ರಸಾಯನ ಶಾಸ್ತ್ರ (ವೇತನ ಶ್ರೇಣಿ 11200-21600), ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಹುದ್ದೆಗೆ ಮುಂಬಡ್ತಿ ನೀಡಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವೈಜ್ಞಾನಿಕ ಅಧಿಕಾರಿ (ರಸಾಯನ ಶಾಸ್ತ್ರ), ನ್ಯಾಯ 
ವಿಜ್ಞಾನ ಪ್ರಯೋಗಾಲಯ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 946 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಸೇಐಮು 2007, ಬೆಂಗಳೂರು, ದಿನಾಂಕ: 10ನೇ ಜುಲೈ 2008 
ಶ್ರೀ ಆರ್‌. ಎಂ. ದೊಡ್ಡಮನಿ, ಉಪನಿರ್ದೇಶಕರು, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಇವರಿಗೆ ರೂ. 20025- 
525-22650-600-26250-675-28275ರ ವೇತನ ಶ್ರೇಣಿಯಲ್ಲಿನ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರ 
ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಕರ್ನಾಟಕ 
ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 947 ಎಲ್‌. ಶ್ರೀನಿವಾಸನ್‌ 
ಸರ್ಕಾರದ ಉಪ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು) 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಎನ್‌ 74 ಇಇಬಿ 2008, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2008 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ:ಸಿಆಸುಇ 130 ಆಸೇವ 2008 
ದಿನಾಂಕ:9.7.2008ರಲ್ಲಿ ಶ್ರೀ ಶಿವಯೋಗಿ ಸಿ. ಕಳಸದ್‌ ಕೆ.ಎ.ಎಸ್‌. .ಆಯ್ಕೆಶ್ರೇಣಿ, ಇವರನ್ನು ಜನರಲ್‌ ಮ್ಯಾನೇಜರ್‌ 
(ಹೆಚ್‌.ಆರ್‌.ಡಿ ಮತ್ತು ಆಡಳಿತ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ, ನಿಯಮಿತ, ಬೆಂಗಳೂರು ಇಲ್ಲಿಗೆ ನೇಮಿಸಲು 
ಇಂಧನ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ, ಶ್ರೀ ಶಿವಯೋಗಿ ಸಿ. ಕಳಸದ್‌ ಕೆ.ಎ.ಎಸ್‌.. ಆಯ್ಕೆ ಶ್ರೇಣಿರವರನ್ನು ಜನರಲ್‌ 
ಮ್ಯಾನೇಜರ್‌ (ಹೆಚ್‌.ಆರ್‌.ಡಿ ಮತ್ತು ಆಡಳಿತ), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು 
(ಶ್ರೀ ಟಿ. ಶಾಮಯ್ಯ ರವರ ವರ್ಗಾವಣೆಯಿಂದ ತೆರವಾದ ಜಾಗ) ಇಲ್ಲಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 948 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 160 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 15ನೇ ಜುಲೈ 2008 
ಶ್ರೀ ಸುಧೀರ್‌ ಕುಮಾರ್‌, ಭಾ.ಆ.ಸೇ. ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ ಇವರಿಗೆ ದಿನಾಂಕ: 
17-7-2008 ರಿಂದ ಅಥವಾ ಇವರು ಯಾವ ದಿನಾಂಕದಿಂದ ರಜೆಯನ್ನು ಉಪಯೋಗಿಸಿಕೊಳ್ಳುವರೋ ಆ ದಿನಾಂಕದಿಂದ 
ಒಟ್ಟು 60 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 950 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೨೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 527 ಸಅಸೇ 2008, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2008 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿರವರುಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 


ವರ್ಗಾಯಿಸಿ ನೇಮಿಸಲಾಗಿದೆ: 
































ಕ್ತ | ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಇಲಾಖೆ 

ಸಂ 

1 ಶ್ರೀ ಬಿ. ಚಿಕ್ಕರಾಜು ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ (ರಾಜಕೀಯ ವಿಶ್ರಾಂತಿ 
ಅಧೀನ ಕಾರ್ಯದರ್ಶಿ ವೇತನ)- ಶ್ರೀಮತಿ ಆಲಿಸ್‌ ಗೊನ್ಸಾಲ್ವಿಸ್‌. ಇವರ 
ಶಿಕ್ಷಣ ಇಲಾಖೆ (ಕಾನೂನು ಕೋಶ) ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

2 ಶ್ರೀ ಸುರೇಶ್‌ ಬಿ. ಕೃಷ್ಣಪ್ಪನವರ್‌ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ 
ಅಧೀನ ಕಾರ್ಯದರ್ಶಿ, (ಕಾನೂನು ಕೋಶ)-ಶ್ರೀ ಬಿ. ಚಿಕ್ಕರಾಜು ಇವರ 
ಇಂಧನ ಇಲಾಖೆ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

3 ಶ್ರೀ ಎಸ್‌.ಜೆ. ಸಂಪತ್‌ ಕುಮಾರ್‌ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಶ್ರೀ ಸುರೇಶ್‌ ಬಿ. ಕೃಷ್ಣಪ್ಪನವರ್‌ ಇವರ ವರ್ಗಾವಣೆಯಿಂದ 
(ಕಾನೂನು ಕೋಶ) ತೆರವಾದ ಸ್ಥಾನದಲ್ಲಿ 

4 ಶ್ರೀ ಸಿ.ಆರ್‌. ರವೀಂದ್ರ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ಅಧೀನ ಕಾರ್ಯದರ್ಶಿ, (ಪೌರಾಡಳಿತ)ಶ್ರೀ ಬಿ.ಜಿ. ವಾಲಿ ಇವರ ನಿವೃತ್ತಿಯಿಂದ ತೆರವಾದ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸ್ಥಾನದಲ್ಲಿ 
ಇಲಾಖೆ (ರಾಜ್ಯ ಶಿಷ್ಟಾಚಾರ) 

5) ಶ್ರೀ ನಂಜುಂಡಪ್ಪ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ, 
ಅಧೀನ ಕಾರ್ಯದರ್ಶಿ, (ಸಹಕಾರ-ಬಿ) ಶ್ರೀ ವೆಂಕಟೇಶ್‌ ಸುರಪುರಕರ್‌ ಇವರ 
ಸಹಕಾರ ಇಲಾಖೆ (ಕಾನೂನು ಕೋಶ) ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 951 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 583 ಸಅಸೇ 2008, ಬೆಂಗಳೂರು, ದಿನಾಂಕ: 16ನೇ ಜುಲೈ 2008 

ಶ್ರೀ ಕೆ ಕೃಷ್ಣಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಉಪ 
ಕಾರ್ಯದರ್ಶಿ-2 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಹುದ್ದೆಗೆ ಶ್ರೀಮತಿ ಕೆ.ವಿ. ಜಯಲಕ್ಷ್ಮೀ ಅವರ ಸ್ಥಾನದಲ್ಲಿ 
ನೇಮಿಸಿದೆ. 
ಶ್ರೀಮತಿ ಕೆ.ವಿ. ಜಯಲಕ್ಷ್ಮೀ ಉಪ ಕಾರ್ಯದರ್ಶಿ-2, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ 
ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವಶಕ್ಕೆ ಹಿಂಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 952 


ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 





೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 165 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 19ನೇ ಜುಲೈ 2008 
ಡಾ: ರಾಮಕೃಷ್ಣ ಪ್ರೊಬೇಷನರಿ ಸಹಾಯಕ ಕಮಾಂಡೆಂಟ್‌ ರವರು ತರಬೇತಿ ಮುಗಿಸಿ ಸ್ಥಳ ನಿಯುಕ್ತಿ 
ನಿರೀಕ್ಷಣೆಯಲ್ಲಿದ್ದು ಅವರನ್ನು ಸಹಾಯಕ ಕಮಾಂಡೆಂಟ್‌, ಐ.ಆರ್‌.ಬಿ, ಮುನಿರಾಬಾದ್‌ ಇಲ್ಲಿನ ಖಾಲಿ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 953 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 28 ಭಾನಿವಿ 2008, ಬೆ೦ಗಳೂರು, ದಿನಾಂಕ: 19ನೇ ಜುಲೈ 2008 
ಶ್ರೀಮತಿ ಎಸ್‌. ನಾಗರತ್ನ ಶೀಘ್ರಲಿಪಿಗಾರರು, (ವೇತನ ಶ್ರೇಣಿ ರೂ. 7275-13350) ಭಾಷಾಂತರ ನಿರ್ದೇಶನಾಲಯ 
ಇವರಿಗೆ ಭಾಷಾ೦ತರಕಾರರು (ಕನ್ನಡ) (ವೇತನ ಶ್ರೇಣಿ 10800-20025) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಸದರಿ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಭಾಷಾ೦ತರಕಾರರು (ಕನ್ನಡ) 
ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 956 ಜಿ. ಶ್ರೀಧರ್‌ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ, 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 17 ಇಇಬಿ 2008, ಬೆಂಗಳೂರು, ದಿನಾಂಕ: 17ನೇ ಜುಲೈ 2008 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಸಿಆಸುಇ 76 ಎಸ್‌ಪಿಎಸ್‌ 2008 
ದಿನಾಂಕ:10.7.2008ರಲ್ಲಿ ಶ್ರೀ ಅಲೋಕ್‌ ಮೋಹನ್‌ ಐ.ಪಿ.ಎಸ್‌ (ಕೆಎನ್‌-87), ಐ.ಜಿ.ಪಿ ಇವರನ್ನು ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿ ಪುನರುತ್ಥಾನಗೊ೦ಡ ಐ.ಜಿ.ಪಿ ಹುದ್ದೆಗೆ ನೇಮಿಸಲು ಇಂಧನ ಇಲಾಖೆಯ 
ವಶಕ್ಕೆ ನೀಡಿರುವುದರಿಂದ, ಶ್ರೀ ಅಲೋಕ್‌ ಮೋಹನ್‌, ಐ.ಪಿ.ಎಸ್‌ (ಕೆಎನ್‌-87), ಐ.ಜಿ.ಪಿ ರವರನ್ನು ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತದ ಪುನರುತ್ಥಾನಗೊ೦ಡ ಐ.ಜಿ.ಪಿ. ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮರು ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಐ.ಜಿ.ಪಿ (ವಿಜಿಲೆನ್ಸ್‌). ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ಹುದ್ದೆಯನ್ನು 
ರದ್ದುಪಡಿಸಲಾಗಿರುವ ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 84 ಇಇಬಿ 2004 ದಿನಾಂಕ:16.3.2007ನ್ನು ಹಿಂದಕ್ಕೆ ಪಡೆಯಲಾಗಿದೆ. 
ಐಜಿಪಿ (ವಿಜಿಲೆನ್ಸ್‌) ಹುದ್ದೆಯನ್ನು ಐ.ಜಿ.ಪಿ. (ವಿಜಿಲೆನ್ಸ್‌ ಮತ್ತು ಎನ್‌ ಫೋರ್ಸ್‌ಮೆಂಟ್‌) ಎಂದು ಮರು ಹೆಸರಿಸಿದೆ. 
ಐ.ಜಿ.ಪಿ. (ವಿಜಿಲೆನ್ಸ್‌), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಹುದ್ದೆಗೆ ಈ ಹಿಂದೆ ನೀಡಲಾಗುತ್ತಿದ್ದಂತೆ 
ಖರ್ಚುವೆಚ್ಚಗಳನ್ನು ಪುನರುತ್ಥಾನಗೊಂಡ ಹುದ್ದೆಗೂ ಮುಂದುವರಿಸುವುದು. 
ಐ.ಜಿ.ಪಿ (ವಿಜಿಲೆನ್ಸ್‌ ಮತ್ತು ಎನ್‌ ಘೋರ್ಸ್‌ಮೆಂಟ್‌), ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ರವರು 
ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ನೇರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 957 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೨೭ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 22 ರೇಉನಿ 2008, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2008 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಅಜಯ್‌ ಸೇಟ್‌, ಭಾಆಸೇ., ಕಾರ್ಯದರ್ಶಿ, ಹಣಕಾಸು ಇಲಾಖೆ (ಬಿ ಓ ಆರ್‌) 
ಇವರನ್ನು ಶ್ರೀ ಯೋಗೇಂದ್ರ ತ್ರಿಪಾಠಿ ಭಾಆಸೇ.. ಹಿಂದಿನ ಕಾರ್ಯದರ್ಶಿಗಳು, ಹಣಕಾಸು ಇಲಾಖೆ (ಬಿ ಹಆರ್‌) ಇವರ 
ಸ್ಥಾನದಲ್ಲಿ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 958 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 21 ಎಲ್‌ಎಎಂ 2008, ಬೆಂಗಳೂರು, ದಿನಾಂಕ: 15ನೇ ಜುಲೈ 2008 
ಶ್ರೀಮತಿ ಎಸ್‌.ಎಚ್‌. ರೇಣುಕಾದೇವಿ, ಕಾನೂನು ಕೋಶದ ಮುಖ್ಯಸ್ಥರು. ಲೋಕೋಪಯೋಗಿ ಮತ್ತು ಜಲ 
ಸಂಪನ್ಮೂಲ ಇಲಾಖೆಗಳು ಇವರಿಗೆ ಕೃಷಿ, ತೋಟಗಾರಿಕೆ, ಸಹಕಾರ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ 
ಕಾನೂನು ಕೋಶದ ಮುಖ್ಯಸ್ಥರ ಹೆಚ್ಚುವರಿ ಪ್ರಭಾರವನ್ನು ದಿನಾಂಕ:30.4.2008ರ ಅಪರಾಹ್ನದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವಹಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 959 ಇ.ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 542 ಸಅಸೇ 2008, ಬೆಂಗಳೂರು, ದಿನಾಂಕ: 16ನೇ ಜುಲೈ 2008 
ಅಧಿಸೂಚನೆ ಸಂಖ್ಯೆ.ಸಿಆಸುಇ 542 ಸಅಸೇ 2008 ದಿನಾ೦ಕ:25-6-2008ರ ಕ್ರಮ ಸಂಖ್ಯೆ! ರಲ್ಲಿ ಮಾಡಲಾದ ಶ್ರೀ 
ಹೆಚ್‌.ಮಂಜುನಾಥ್‌ ಅವರ ವರ್ಗಾವಣೆಯನ್ನು ರದ್ದುಪಡಿಸಿ ಸದರಿಯವರನ್ನು ಮಾಹಿತಿ ತಂತ್ರಜ್ಞಾನ. ಜೈವಿಕ ತಂತ್ರಜ್ಞಾನ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 960 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 298 ಸಿಶಾಸೇ 2007, ಬೆ೦ಗಳೂರು, ದಿನಾಂಕ: 16ನೇ ಜುಲೈ 2008 
ಇದೇ ಸಂಖ್ಯೆಯ ದಿನಾಂಕ: 11-9-2007ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ. ಶ್ರೀಮತಿ ರಾಣಿ ಶಾಖಾಧಿಕಾರಿ, 
ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರ ಜನ್ಮ ದಿನಾ೦ಕ:1-1-1981 ಆಗಿದ್ದು ಇವರು 58 ವರ್ಷ 
ವಯೋಮಿತಿಯು ಪೂರ್ಣಗೊಂಡು ದಿನಾಂಕ:31-12-2008ರ ಅಪರಾಹ್ನದಿ೦ದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ನಿವೃತ್ತರಾಗಲಿರುವರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 961 ಎಸ್‌.ಎನ್‌. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ) 


೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(l) 28/2001, Bangalore, Dated: 14" July 2008 
In pursuance of Rule 118-A(4) of K.C.S.. Rs., sanction is hereby accorded for payment of cash 
equivalent of leave salary for Earned Leave, subject to a maximum of 240 days, at the credit of Sri. S.G. 
Hiremath, Civil Judge (Sr. Dn) who voluntarily retired from Judicial Service on the afternoon of 31.5.2008. 
It is certified that no Departmental Enquiry was pending against the said Officer, as on that date. 
By Order of the High Court, 
P.R. 962 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB(l) 52/2008, Bangalore, Dated: 18" July 2008 
The Ill Addl City Civil and Sessions Judge, Bangalore, is concurrently appointed as the XXV Addl 
City Civil and Sessions Judge, Bangalore, during the leave period of Sri C.S. Nanjundappa, XXV Addl. 
City Civil and Sessions Judge, Bangalore, from 14.7.2008 to 16.8.2008 (bdi), prefixing and suffixing the 
general holidays falling on 12.7.2008, 13.7.2008 and 17.8.2008. 
P.R. 963 By Order of the High Court, 
Deputy Registrar 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 87 ಸಮನ್ವಯ 2008, ಬೆಂಗಳೂರು, ದಿನಾಂಕ: 22ನೇ ಜುಲೈ 2008 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಕ 
ಮಾಡಲಾಗಿದೆ: 

















ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಗೊಳಿಸಿ ನೇಮಕ ಮಾಡಿದ ಸ್ಥಳ 

ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

1 ಶ್ರೀ ವಿಜಯನರಸಿಂಹ, ವ್ಯವಸ್ಥಾಪಕ ನಿರ್ದೇಶಕರು, ಪವರ್‌ ಕಂಪನಿ ಆಫ್‌ ಕರ್ನಾಟಕ 
ವ್ಯವಸ್ಥಾಪಕ ನಿರ್ದೇಶಕರು, ಲಿಮಿಟೆಡ್‌, ಬೆ೦ಗಳೂರು ಸದರಿ ಕಂಪನಿಯ ಮೆಮೊರಾಂಡಂ 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 
ನಿಗಮ ನಿಯಮಿತ, ಮೈಸೂರು ಅಸೋಸಿಯೇಷನ್‌ 93 (ಬಿ) ರನ್ವಯ ನೇಮಕ ಮಾಡಲಾಗಿದೆ. 

2 ಶ್ರೀ ಎ.ಎನ್‌. ರಮೇಶ್‌, ವ್ಯವಸ್ಥಾಪಕ. ನಿರ್ದೇಶಕರು, ಚಾಮುಂಡೇಶ್ವರಿ ವಿದ್ಯುತ್‌ 
ನಿರ್ದೇಶಕರು (ತಾಂತ್ರಿಕ), ಬೆಂಗಳೂರು ಸರಬರಾಜು ನಿಗಮ ನಿಯಮಿತ, ಮೈಸೂರು, ಸದರಿ ನಿಗಮದ 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮೆಮೊರಾಂಡಂ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ 
ಬೆಂಗಳೂರು ಆಫ್‌ ಅಸೋಸಿಯೇಷನ್‌ 72 (ಬಿ) ರನ್ವಯ ನೇಮಕ 

ಮಾಡಲಾಗಿದೆ. 

3 ಶ್ರೀ ಗೋವಿಂದಪ್ಪ ಎಂ., ವ್ಯವಸ್ಥಾಪಕ ನಿರ್ದೇಶಕರು, 
ನಿರ್ದೇಶಕರು (ತಾಂತ್ರಿಕ, ಮಂಗಳೂರು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ 
ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಸದರಿ ಕಂಪನಿಯ ಮೆಮೊರಾ೦ಂಡ೦ ಆಫ್‌ ಅಸೋಸಿಯೇಷನ್‌ 
ಮಂಗಳೂರು ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 74 (ಬಿ) ರನ್ವಯ 

ನೇಮಕ ಮಾಡಲಾಗಿದೆ. 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೨೯ 





























ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಗೊಳಿಸಿ ನೇಮಕ ಮಾಡಿದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

4 ಶ್ರೀ ಸಿ.ಎಸ್‌. ಗಣೇಶ್‌, ವ್ಯವಸ್ಥಾಪಕ ನಿರ್ದೇಶಕರು, 
ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುಚ್ಛಕ್ತಿ ಕಾರ್ಲಾನೆ (ಕ.ವಿ.ಕಾ). ಬೆಂಗಳೂರು ಇಲ್ಲಿಗೆ 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನೇಮಕ ಮಾಡಲು ಸದರಿ ಅಧಿಕಾರಿಯವರ ಸೇವೆಯನ್ನು 
ನಿಯಮಿತ, ಗುಲ್ಬರ್ಗಾ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

5 ಶ್ರೀ ನಾಗೇಶ್‌, ನಿರ್ದೇಶಕರು (ತಾಂತ್ರಿಕ), 
ಮುಖ್ಯ ಇಂಜಿನಿಯರ್‌ ಓ ಅಂಡ್‌ ಎಂ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ವಲಯ, ಚಾಮುಂಡೇಶ್ವರಿ ವಿದ್ಯುತ್‌ ಬೆಂಗಳೂರು ಸದರಿ ಕಂಪನಿಯ ಮೆಮೊರಾಂಡ೦ ಆಫ್‌ 
ಸರಬರಾಜು ನಿಗಮ ನಿಯಮಿತ, ಮೈಸೂರು ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ 

74 (ಬಿ) ರನ್ವಯ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 971 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 26 ಇಪಿಸಿ 2008, ಬೆಂಗಳೂರು, ದಿನಾಂಕ: 19ನೇ ಜುಲೈ 2008 
ಸಂಖ್ಯೆಸಿಆಸುಇ 116 ಎಸ್‌ಎಫ್‌ಪಿ 2008 ದಿನಾಂಕ:15-7-2008ರ ಅಧಿಸೂಚನೆಯಲ್ಲಿ ಶ್ರೀ ಎಂ.ಎಸ್‌. ಗೌಡರ್‌, 
ಭಾ.ಅ.ಸೇ., ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಇವರನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಶ್ರೀ ಎಂ.ಎಸ್‌. 
ಗೌಡರ್‌ ಇವರನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಹುದ್ದೆಗೆ ಜಲ (ಮಾಲಿನ್ಯ 
ನಿವಾರಣೆ ಮತ್ತು ನಿಯಂತ್ರಣ) ಕಾಯಿದೆ, 1974ರ ಕಲಂ 462) ಎಫ್‌ ರನ್ವಯ ಮುಂದಿನ ಆದೇಶ ಹೊರಡಿಸುವವರೆಗೆ ಶ್ರೀ 
ಬಿ. ವೆಂಕಟೇಶ್‌. ಭಾ.ಅ.ಸೇ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಿಸಲಾಗಿದೆ. 
ಈ ನೇಮಕಾತಿಗೆ ಸಂಬಂಧಿಸಿದಂತೆ ಷರತ್ತು ಮತ್ತು ನಿಬಂಧನೆಗಳ ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 972 ಎನ್‌.ಆರ್‌. ಜಗನ್ಮಾತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 304 ಡಿಪಿಐ 2008, ಬೆಂಗಳೂರು, ದಿನಾಂಕ: 24ನೇ ಜುಲೈ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 273 ಎಸ್‌ಎಎಸ್‌ 2008, ದಿನಾ೦ಕ:20/6/2008 ರಲ್ಲಿ ಶ್ರೀ 
ಗಂಗಾರಾಮ್‌ ಬಡೇರಿಯಾ, ಭಾ.ಆ.ಸೇ, ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ, ಇವರನ್ನು ವರ್ಗಾಯಿಸಿ, 
ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಪಿ.ಟಿ.ಸಿ.ಎಲ್‌. ಬೆ೦ಗಳೂರು, ಈ ಹುದ್ದೆಗೆ ನೇಮಕ ಮಾಡಲಾಗಿದೆ. 
ಶ್ರೀ ಜಿ. ಕುಮಾರ್‌ ನಾಯಕ್‌, ಭಾ.ಆ.ಸೇ., ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ರವರನ್ನು ಶ್ರೀ 
ಗಂಗಾರಾಮ್‌ ಬಡೇರಿಯಾ, ರವರ ವರ್ಗಾವಣೆಯಿಂದ ತೆರವಾಗಿರುವ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗಾ, 
ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಹೆಚ್ಚಿನ ಪ್ರಭಾರದಲ್ಲಿರಿಸಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 973 ಎಂ.ಎಂ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 


೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ 


ಭಾಗ - ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 219 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 24ನೇ ಜುಲೈ 2008 


ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಕಮಾಂಡೆಂಟ್‌, ಕೆಎಸ್‌ಆರ್‌ಪಿ ವೃಂದದ ಅಧಿಕಾರಿಗಳನ್ನು ಅವರ 


ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 





| 
ಕ್ರ.ಸಂ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿ 





ಶ್ರೀ ರಾಮದಾಸಗೌಡ ಎಸ್‌, 
ಕಮಾಂಡೆಂಟ್‌, ನಕ್ಸಲ್‌ ನಿಗ್ರಹ ಪಡೆ, 
ಶೃಂಗೇರಿ, ಚಿಕ್ಕಮಗಳೂರು ಜಿಲ್ಲೆ 


ಕಮಾಂಡೆಂಟ್‌, 7ನೇ ಬೆಟಾಲಿಯನ್‌, 
ಕೆ.ಎಸ್‌.ಆರ್‌.ಪಿ. ಮಂಗಳೂರು-ಶ್ರೀ ನಜೀರ್‌ ಅಹಮದ್‌ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 











ಶ್ರೀ ನಜೀರ್‌ ಅಹಮದ್‌ 
ಕಮಾಂಡೆಂಟ್‌, 7ನೇ ಬೆಟಾಲಿಯನ್‌, 
ಕೆ.ಎಸ್‌.ಆರ್‌.ಪಿ. ಮ೦ಗಳೂರು 





ಕಮಾಂಡೆಂಟ್‌, ಕೆ.ಎಸ್‌.ಆರ್‌.ಪಿ ಬೆಟಾಲಿಯನ್‌, 
ಹಾಸನ-ಖಾಲಿ ಹುದ್ದೆ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಸಂಖ್ಯೆ ಪಿಎಸ್‌ಸಿಎಂ/702/08, ದಿನಾ೦ಕ:16/7/2008ರನ್ವಯ 
ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 974 


ಟಿ.ಎನ್‌. ರವಿಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ: ಒಳ 219 ಹೊಸಿಪ 2008, ಬೆಂಗಳೂರು, ದಿನಾಂಕ: 24ನೇ ಜುಲೈ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ 





ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


| 
ಕ್ರ.ಸಂ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿ 





ಶ್ರೀ ಎಂ.ಬಿ. ನಾಯ್ಡು, 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಡಿ.ಎ.ಆರ್‌. 
ಬೆಳಗಾವಿ 


ಡೆಪ್ಯೂಟಿ ಕಮಿಷನರ್‌ ಆಫ್‌ ಪೊಲೀಸ್‌ ಸಿಎಆರ್‌, 
ಬೆ೦ಗಳೂರು-ಶ್ರೀ ಎ.ಎನ್‌. ರಾಜಣ್ಣ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 











ಶ್ರೀ ಎಂ.ಎನ್‌. ಜೋಗಳೇಕರ್‌, 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, 
ಎಸ್‌ಟಿಎಫ್‌, ಬೆ೦ಗಳೂರು 





ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ ರಾಜ್ಯಗುಪ್ತ ವಾರ್ತೆ, 
ಬೆಂಗಳೂರು-ಶ್ರೀ ಮಾದಪ್ಪ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆ 





ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರು 


ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 


ಸಂಖ್ಯೆ ಪಿಎಸ್‌ಸಿಎಂ/702/08, ದಿನಾಂಕ:16/7/2008ರನ್ವಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 975 


ಟಿ.ಎನ್‌. ರವಿಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೩೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 89 ಸಅಸೇ 2008, ಬೆ೦ಗಳೂರು, ದಿನಾಂಕ: 19ನೇ ಜುಲೈ 2008 

ಕುಮಾರಿ ಅನಿತಾ ಎಸ್‌. ರಾಥೋಡ್‌, ನ೦ 60, 7ನೇ ಮೈನ್‌ 1ನೇ ಎಫ್‌ ಕ್ರಾಸ್‌, 4ನೇ ಬ್ಲಾಕ್‌, 2ನೇ ಫೇಸ್‌, 
ಬನಶಂಕರಿ 3ನೇ ಹಂತ, ಬೆಂಗಳೂರು ಅವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಯಲ್ಲಿನ ನಿರ್ದೇಶಕರು (ತಾಂತ್ರಿಕ), ಶಾಖೆಯಲ್ಲಿ ಖಾಲಿ ಇರುವ ವೇತನ ಶ್ರೇಣಿ ರೂ. 14050-350-14400-400- 
16800-450-19500-525-22650-600-25050ರ ಸೀನಿಯರ್‌ ಪ್ರೋಗ್ರಾಮರ್‌ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಒಂದು ವರ್ಷದ ಅವಧಿಗೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು, 1977ರ 
ನಿಯಮ 15 (1(ಬಿ)ರನ್ವಯ ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. 

ಈ ಅಧಿಸೂಚನೆಯನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಆಇ 761 ವೆಚ್ಚ-5/2008 ದಿನಾಂಕ:19-5-2008 
ಹಾಗೂ ಸಿಆಸುಇ (ಸೇವಾ ನಿಯಮಗಳು-1ರ ಟಿಪ್ಪಣಿ ಸಂಖ್ಯೆಸಿಆಸುಇ 121 ಸೇನಿಎ 08 ದಿನಾಂಕ:2-4-2008 ರಲ್ಲಿ 
ನೀಡಿದ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕುಮಾರಿ ಅನಿತಾ ಎಸ್‌. ರಾಥೋಡ್‌ ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು 
ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 977 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 76 SPS 2008, Bangalore, Dated: 19" July 2008 

Sri C. Chandrashekar, IPS (KN 83) is continued as Inspector General of Police, Head Quarters-l, 
Bangalore until further orders The Orders posting him as Inspector General of Police, North Eastern 
Range, Gulbarga & Sri Sanjay Sahay, IPS (KN 89) as Inspector General of Police Head Quarters-l, 
Bangalore vide Government Notification dated:10-7-2008 stand cancelled 

Sri N.S. Megharikh, IPS (KN 87) Additional Commissioner of Police, C.A.R., Bangalore is 
transferred with immediate effect and posted until further orders as Inspector General of Police, North 
Eastern Range, Gulbarga in the existing vacancy. 

Shri Sanjay Sahay, IPS (KN 89) under orders of transfer as Inspector General of Police Head 
Quarters-l, Bangalore is posted until further orders as Inspector General of Police & Additional 
Commissioner of Police, C.A.R., Bangalore vice Sri N.S. Megharikh, IPS transferred. 

Shri B. Dayananda, IPS (KN 94), is continued as Deputy Inspector General of Police Fire 
Services, Bangalore until further orders, The orders posting him as Deputy Inspector General of Police, 
Naxal Force, Karkala vide Government Notification dated 10-7-2008 stand cancelled. 

Shri Paul Amrit, IPS (KN 95) under orders of transfer as Deputy Commissioner of Police, South 
Division, Bangalore City Bangalore is posted with immediate effect and until further orders as 
Commander, Anti Naxal Force, Karkala against the newly encadered downgraded, post. The orders 
posting him as Deputy Commissioner of Police South Division, Bangalore City, Bangalore vide 
Notification dated 10-7-2008 stand cancelled. 

Shri S. Ravi, IPS (KN 98) is continued until further orders as Deputy Commissioner of Police, 
South Division, Bangalore City Bangalore The orders posting him as Superintendent of Police, Udupi 
District, Udupi vide Notification dated 10-7-2008 stand cancelled. 


೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





Shri B.S. Prakash, IPS (KN 99) Superintendent of Police, Dharwad District, Dharwad is 
transferred with immediate effect and posted until further orders as Superintendent of Police, Gadag 
District, Gadag vice Smt,. D. Roopa, IPS transferred. 

Smt D. Roopa, IPS (KN 2000), Superintendent of Police, Gadag District, Gadag is transferred 
with immediate effect and posted until further orders as Superintendent of Police, COD Bangalore in the 
existing vacancy. 

By Order and in the name of the Governor of Karnataka 
ASHOK P. ATRE 
Under Secretary to Government, 


P.R. 978 


Department of Personnel And Administrative Reforms 
(Services-4) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 277 ಪಿಪಿಇ 2008, ಬೆಂಗಳೂರು, ದಿನಾಂಕ: 8ನೇ ಜುಲೈ 2008 
ಈ ಕೆಳಕಂಡ ತಃಖ್ತೆಯ ಅಂಕಣ (2ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4)ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ 
ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ಸೂಚಿಸಿರುವ 
ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 






































ಪಿ.ಆರ್‌. 949 


ಕ್ರ. ನ್ಯಾಯಾಲಯದ ಹೆಸರು ಪ್ರಕರಣ ಸಂಖ್ಯೆ | ಪ್ರತಿ ಪ್ರಕರಣ | ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ Sc/cc/Spl.cc ಸಂಖ್ಯೆ ಹಾಜರಾಗಲು ಮತ್ತು ಪ್ರಕರಣವನ್ನು 
Sc/cc/Spl.cc ನಡೆಸಲು 
1 2 3 4 5 
1 1 ನೇ ಎಸಿಎಂಎಂ | 2664/01 2665/01 ಹಿರಿಯ ಸಹಾಯಕ ಸರ್ಕಾರಿ 
ನ್ಯಾಯಾಲಯ, ಬೆ೦ಗಳೂರು ಅಭಿಯೋಜಕರು, ಸಿಎ೦ಎಂ 
ನಗರ ನ್ಯಾಯಾಲಯ, ಬೆಂಗಳೂರು ನಗರ 
2 | ಅಟ್ರಾಸಿಟಿ ನ್ಯಾಯಾಲಯ, | 132/06 39/08 1ನೇ ಅಪರ ಸರ್ಕಾರಿ 
ಗುಲ್ಬರ್ಗಾ 143/07 155/07 ಅಭಿಯೋಜಕರು, 1ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗಾ 
3 | ಜೆಎಂಎಫ್‌ಸಿ ನ್ಯಾಯಾಲಯ | 333/07 329/07 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಬೀದರ್‌ ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, 
ಬೀದರ್‌ 
4 |1ನೇ ತ್ವರಿತ ವಿಲೇವಾರಿ | 18/08 25/08 ಸರ್ಕಾರಿ ಅಭಿಯೋಜಕರು, ಜಿಲ್ಲಾ 
ನ್ಯಾಯಾಲಯ, ಚಿಕ್ಕೋಡಿ ಮತ್ತು ಸತ್ರ ನ್ಯಾಯಾಲಯ, ಬೆಳಗಾವಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 





ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 

ಸಂಖ್ಯೆ: ಒಳ 107 ಕಅಸೇ 2008, ಬೆಂಗಳೂರು, ದಿನಾಂಕ: 21ನೇ ಜುಲೈ 2008 

ಶ್ರೀ ಹೆಚ್‌.ಎಸ್‌. ವರದರಾಜನ್‌, ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, ಮೈಸೂರು ಇವರಿಗೆ ವೇತನ ಶ್ರೇಣಿ ರೂ. 
15200-400-16800-450-19500-525-22650-600-25650ರಲ್ಲಿ ಮುಖ್ಯ ಅಗ್ನಿಶಾಮಕ ಅಧಿಕಾರಿಯಾಗಿ ಮುಂಬಡ್ತಿ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೩೩ 





ನೀಡಿ ಶ್ರೀ ಡಿ. ರಶೀಧ್‌, ಮುಖ್ಯ ಅಗ್ನಿಶಾಮಕ ಅಧಿಕಾರಿ, ಮ೦ಗಳೂರು ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 964 ಜಿ.ಆರ್‌. ಶ್ರೀನಿವಾಸರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ 
(ಪೊಲೀಸ್‌ ಸಹಾಯಕ ಸೇವೆಗಳು) 
ಅಧಿಸೂಚನೆ ಸಂಖ್ಯೆ: ಒಳ 95 ಕಅಸೇ 2008, ಬೆಂಗಳೂರು, ದಿನಾಂಕ: 21ನೇ ಜುಲೈ 2008 
ಶ್ರೀ ಸಿ. ಗುರುಲಿಂಗಯ್ಯ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಬೆ೦ಗಳೂರು ಇವರಿಗೆ ವೇತನ ಶ್ರೇಣಿ ರೂ. 10800-300- 
12300-350-14400-400-16800-450-19500-525-20025ರಲ್ಲಿ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗೆ ಮುಂಬಡ್ತಿ 
ನೀಡಿ, ಶ್ರೀ ಹೆಚ್‌.ಎಸ್‌. ವರದರಾಜನ್‌ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ, ಮೈಸೂರು ಇವರ ಬಡ್ತಿಯಿಂದ ತೆರವಾದ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ಶ್ರೀ ಡಿ.ಎನ್‌. ಮಂಜುನಾಥ್‌, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ಬೆಳಗಾಂ, ಇವರಿಗೆ ವೇತನ ಶ್ರೇಣಿ ರೂ. 10800- 
300-12300-350-14400-400-16800-450-19500-525-20025ರಲ್ಲಿ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗೆ 
ಮುಂಬಡ್ತಿ ನೀಡಿ, ಇಲಾಖೆಯ ತೀವ್ರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸೃಜಿಸಿರುವ ಎಸ್‌.ಎ.ಆರ್‌. ಘಟಕ ಆರ್‌.ಎ. 
ಮುಂಡ್ಕೂರು, ತುರ್ತು ಸೇವಾ ಅಕಾಡೆಮಿ ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 965 ಜಿ.ಆರ್‌. ಶ್ರೀನಿವಾಸರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ 
(ಪೊಲೀಸ್‌ ಸಹಾಯಕ ಸೇವೆಗಳು) 
ಅಧಿಸೂಚನೆ ಸಂಖ್ಯೆ: ಒಳ 106 ಕಅಸೇ 2008, ಬೆಂಗಳೂರು, ದಿನಾಂಕ: 21ನೇ ಜುಲೈ 2008 
ಶ್ರೀ ಡಿ. ರಶೀಧ್‌, ಮುಖ್ಯ ಅಗ್ನಿಶಾಮಕ ಅಧಿಕಾರಿ, ಮಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 18150-450- 
19500-525-22650-600-26250-675-26925ರಲ್ಲಿ ಉಪ ನಿರ್ದೇಶಕರ (ಆಡಳಿತ) ಹುದ್ದೆಗೆ ಮುಂಬಡ್ತಿ ನೀಡಿ, 
ಬೆ೦ಗಳೂರು ಕೇ೦ದ್ರ ಕಛೇರಿಯಲ್ಲಿ ಖಾಲಿಯಿರುವ ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 966 ಜಿ.ಆರ್‌. ಶ್ರೀನಿವಾಸರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ 
(ಪೊಲೀಸ್‌ ಸಹಾಯಕ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಳ 119 ಹೊಸಿಪ 2008, ಬೆಂಗಳೂರು, ದಿನಾಂಕ: 21ನೇ ಜುಲೈ 2008 
ಶ್ರೀ ಜಿ.ಆರ್‌. ಪಾಟೀಲ್‌ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಸಿ.ಓ.ಡಿ ಬೆ೦ಗಳೂರು ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿ ಇರುವ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ ಹುದ್ದೆಗೆ ನಿಯೋಜಿಸಲಾಗಿದೆ. 
ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ: ಪಿಎಸ್‌ಸಿಎ೦/665/2008 ದಿನಾ೦ಕ:14-7- 
2008ರ ಅನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 967 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಒಇ 143 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 22ನೇ ಜುಲೈ 2008 
ಸರ್ಕಾರದ ಆದೇಶ ಸಂಖ್ಯೆಒಇ 143 ಪೊಸಿಪ 2008 ದಿನಾಂಕ:4-5-2008ರಲ್ಲಿ ಶ್ರೀ ಎಸ್‌.ಬಿ. ಮಸೂತಿ, 
ಡಿವೈ.ಎಸ್‌.ಪಿ ಹಾಗೂ ಶ್ರೀ ಆರ್‌.ಕೆ. ಪಾಟೀಲ್‌, ಪಿ.ಐ. ಇವರುಗಳನ್ನು ಚುನಾವಣಾ ಆಯೋಗದ ನಿರ್ದೇಶನದ ಮೇಲೆ 
ಸೇವೆಯಿಂದ ಅಮಾನತ್ತುಗೊಳಿಸಲಾಗಿತ್ತು. ಸದರಿ ಪ್ರಕರಣದಲ್ಲಿನ ಶಿಸ್ತು ಕ್ರಮವನ್ನು ಬಾಕಿ ಇಟ್ಟು, ಶ್ರೀ ಎಸ್‌.ಬಿ. ಮಸೂತಿ, 
ಡಿವೈ.ಎಸ್‌.ಪಿ. ಹಾಗೂ ಶ್ರೀ ಆರ್‌. ಕೆ. ಪಾಟೀಲ್‌, ಪಿ.ಐ. ಇವರುಗಳ ಅಮಾನತ್ತನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ತೆರವುಗೊಳಿಸಿ ಶ್ರೀ ಎಸ್‌.ಬಿ.ಮಸೂತಿ ಇವರನ್ನು ಡಿವೈ.ಎಸ್‌.ಪಿ ಗದಗ್‌ ಉಪ ವಿಭಾಗಕ್ಕೆ ಶ್ರೀ ಸಿ. ಮೋಹನದಾಸ್‌ ಡಿವೈ.ಎಸ್‌.ಪಿ 
ಇವರ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಶ್ರೀ ಸಿ. ಮೋಹನದಾಸ್‌, ಡಿವೈ.ಎಸ್‌.ಪಿ ರವರಿಗೆ ಪ್ರತ್ಯೇಕ ಸ್ಥಳನಿಯುಕ್ತಿ ಆದೇಶ ಹೊರಡಿಸಲಾಗುವುದು. 
ಶ್ರೀ ಆರ್‌.ಕೆ. ಪಾಟೀಲ್‌ ಪಿಐ. ಇವರಿಗೆ ಡಿಜಿ ಮತ್ತು ಐಜಿಪಿ ರವರು ಪ್ರತ್ಯೇಕವಾಗಿ ಸ್ಥಳನಿಯುಕ್ತಿ ಆದೇಶವನ್ನು 
ನೀಡುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 968 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಳ 369 ಪಿಪಿಆ 2007, ಬೆಂಗಳೂರು, ದಿನಾಂಕ: 22ನೇ ಜುಲೈ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆಒಇ 369 ಪಿಪಿಇ 2007, ದಿನಾಂಕ:5.6.2008ರಲ್ಲಿ ಶ್ರೀ ಎಸ್‌.ಪಿ ಅಣ್ಣೇಗೌಡ 
ಇವರಿಗೆ ಸರ್ಕಾರಿ ಅಭಿಯೋಜಕರ ಹುದ್ದೆಯಿಂದ ಜಂಟಿ ಅಭಿಯೋಗ ನಿರ್ದೇಶಕರ (ಗ್ರೂಪ್‌-"ಎ' (ಹಿರಿಯ ಶ್ರೇಣಿ)) ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ 
ಎಸ್‌.ಟಿ. ಉದಪುಡಿ ಅವರು ರಜೆಯಲ್ಲಿ ತೆರಳಿರುವ ಹುದ್ದೆಗೆ ಒಂದು ದಿನದ ಮಟ್ಟಿಗೆ ನೇಮಿಸಿ ಮರುದಿನದಿಂದ 
ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಬೆಂಗಳೂರು ಇವರ ಕಛೇರಿಯಲ್ಲಿ ಕಾನೂನು ಅಧಿಕಾರಿ ಹುದ್ದೆಗೆ 
ನಿಯೋಜನೆ ಮೇರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಸ್ಥಳ ನಿಯುಕ್ತಿಗೊಳಿಸಿರುವ ಆದೇಶವನ್ನು 
ಮಾರ್ಪಡಿಸಿ, ಸದರಿ ಅಧಿಕಾರಿಯವರನ್ನು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ಕಛೇರಿಯಲ್ಲಿ 
ಶ್ರೀ ಎಸ್‌.ಟಿ. ಉದಪುಡಿ ಇವರ ವಯೋನಿವೃತ್ತಿಯಿಂದ ತೆರವಾಗಿರುವ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಗೆ 
ನಿಯುಕ್ತಿಗೊಳಿಸಿದೆ. ಉಳಿದಂತೆ ದಿನಾಂಕ:5.6.2008ರ ಸರ್ಕಾರದ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳು 
ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 969 ಕೆ.ಸಿ ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ. ಕಾಫಿಪೋಸಾ ಮತ್ತು ಅಭಿಯೋಗಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 158 ಎಸ್‌ಐಎಸ್‌ 2008, ಬೆ೦ಗಳೂರು, ದಿನಾಂಕ: 17ನೇ ಜುಲೈ 2008 
ಶ್ರೀ ಅನ್ವರ್‌ ಪಾಷ, ಐ.ಎ.ಎಸ್‌., ನಿರ್ದೇಶಕರು ಡಿಪಾರ್ಟ್‌ಮೆಂಟ್‌ ಆಫ್‌ ಟ್ರೈಬಲ್‌ ವೇಲ್‌ಫೇರ್‌,ಬೆಂಗಳೂರು 
ಇವರಿಗೆ ದಿನಾಂಕ:9.8.2008 ರಿಂದ ದಿನಾಂಕ:15.8.2008 ರವರೆವಿಗೆ (ಉದಿಸೇ) ಒಟ್ಟು 07 ದಿನಗಳ 5-1೧618 ಸಾಂದರ್ಭಿಕ 
ರಜೆಯನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 970 ಅಶೋಕ್‌ ಪಿ.ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ೫೩೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 165 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 22ನೇ ಜುಲೈ 2008 
ಶ್ರೀ ಸಿ.ಎನ್‌. ಸೀತಾರಾಮ್‌, ಐ.ಎ.ಎಸ್‌., ರವರಿಗೆ ದಿನಾಂಕ:2-7-2008 ರಿಂದ 12.9.2008 ರವರೆಗೆ (ಉದಿಸೇ) 
73 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 980 ಅಶೋಕ್‌ ಪಿ.ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 136 ಸೇಇಮು 2008, ಬೆಂಗಳೂರು, ದಿನಾಂಕ: 22ನೇ ಜುಲೈ 2008 
ಈ ಕೆಳಕಂಡ ಮುಖ್ಯ ಅಭಿಯಂತರರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


























ಕ. | ಅಧಿಕಾರಿಗಳ ಹೆಸರು ಮತ್ತು ಪದನಾಮ ವರ್ಗಾಯಿಸಿದ ಹುದ್ದೆ 

ಸಂ 

1 ಎಸ್‌. ರಾಜಶೇಖರ ಮುಖ್ಯ ಅಭಿಯಂತರರು, ನೀರಾವರಿ, 
ಮುಖ್ಯ ಅಭಿಯಂತರರು ಕೇಂದ್ರ ವಲಯ, ಮುನಿರಾಬಾದ್‌ 
ವರಾಹಿ ಯೋಜನೆ, ಸಿದ್ದಾಪುರ, 

2 ಆರ್‌.ಬಿ. ಕುಲಕರ್ಣಿ ಮುಖ್ಯ ಅಭಿಯಂತರರು, ಪಂಚಾಯತ್‌ ರಾಜ್‌ 
ಮುಖ್ಯ ಅಭಿಯಂತರರು ಇಂಜಿನಿಯರಿಂಗ್‌ ವಿಭಾಗ, ಗ್ರಾಮೀಣಾಭಿವೃದ್ಧಿ ಮತ್ತು 
ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು | ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು 
ಒಳಚರಂಡಿ ಪ್ರಾಧಿಕಾರ 

3 ಪ್ರಸನ್ನ ಅಧಿಸೂಚನೆ ಸಂಖ್ಯೆ ಸಿಆಸುಇ 126 ಸೇಇಮು 2008, 
ಮುಖ್ಯ ಅಭಿಯಂತರರು ದಿನಾಂಕ:9-7-2008ರಲ್ಲಿ ಮಾಡಲಾದ ಇವರ 
ನೇಮಕಾತಿ ನಿರೀಕ್ಷಣೆಯಲ್ಲಿ ವರ್ಗಾವಣೆಯನ್ನು ರದ್ದುಪಡಿಸಿ ಇವರನ್ನು ಮುಖ್ಯ 

ಅಭಿಯಂತರರು ನೀರಾವರಿ, ದಕ್ಷಿಣ ವಲಯ, ಮೈಸೂರು 
ಇಲ್ಲಿಯೇ ಮುಂದುವರೆಸಲಾಗಿದೆ. 

4 ಎಸ್‌.ಸಿ. ಜಯಚಂದ್ರ ಅಧಿಸೂಚನೆ ಸಂಖ್ಯೆ ಸಿಆಸುಇ 126 ಸೇಇಮು 2008, 
ಮುಖ್ಯ ಅಭಿಯಂತರರು ದಿನಾಂಕ:9-7-2008ರಲ್ಲಿ ಇವರನ್ನು ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ (ದಕ್ಷಿಣ) ನೀರಾವರಿ, ದಕ್ಷಿಣ ವಲಯ, ಮೈಸೂರು ಇಲ್ಲಿಗೆ 
ಬೆಂಗಳೂರು ವರ್ಗಾಯಿಸಿದ್ದನ್ನು ರದ್ದುಪಡಿಸಿ ಮುಖ್ಯ ಅಭಿಯಂತರರು, 

ವರಾಹಿ ಯೋಜನೆ, ಸಿದ್ದಾಪುರ ಈ ಹುದ್ದೆಗೆ ನೇಮಿಸಿದೆ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 981 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 131 ಆಸೇವ 2008, ಬೆ೦ಗಳೂರು, ದಿನಾಂಕ: 19ನೇ ಜುಲೈ 2008 

ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ವೃಂದಕ್ಕೆ 
ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 












































೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೪, ೨೦೦೮ ಭಾಗ - ೨ 
ಕ್ರ. ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 
ಸಂ | ಶ್ರೀಯುತರು 
1 ಎಂ.ವಿ. ವೇದಮೂರ್ತಿ, ಅಪರ ಆಯುಕ್ತರು, 
(ಸೂಪರ್‌ ಟೈಂ ಸ್ಕೇಲ್‌) ರಾಜರಾಜೇಶ್ವರಿನಗರ ವಲಯ, 
ಸರ್ಕಾರದ ಅಪರ ಕಾರ್ಯದರ್ಶಿ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 
ಸಿಆಸುಇ (ಜನಸ್ಪಂದನ) ಬೆ೦ಗಳೂರು ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ 
2 ಎಸ್‌.ಎನ್‌. ಗೌರಿಶಂಕರ್‌ ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ) 
(ಆಯ್ಕೆ ಶ್ರೇಣಿ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು- 
ಜಂಟಿ ಆಯುಕ್ತರು (ಆಡಳಿತ) ಶ್ರೀ ಸೈಯದ್‌ ಎಜಾಜ್‌ ಅಹಮದ್‌ ಇವರ ಸ್ಥಾನದಲ್ಲಿ 
ಅಬಕಾರಿ ಇಲಾಖೆ, ಬೆಂಗಳೂರು ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 
3 (ಕೆ.ಸಿ. ಶಿವಶಂಕರ್‌ ವಿಶೇಷ ಜಿಲ್ಲಾಧಿಕಾರಿ, 
(ಆಯ್ಕೆ ಶ್ರೇಣಿ) ಕೆಐಎಡಿಬಿ, ಬೆಂಗಳೂರು 
ಜಂಟಿ ಆಯುಕ್ತರು, ಶ್ರೀ ಬಿ.ಎಂ. ವಿಜಯಶಂಕರ್‌ ಇವರ ಸ್ಥಾನದಲ್ಲಿ ನೇಮಿಸಲು 
ದಾಸರಹಳ್ಳಿ ವಲಯ, ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ವಶಕ್ಕೆ ನೀಡಿದೆ. 
ಬೆಂಗಳೂರು 
4 |ಜಿ.ಎನ್‌. ಶಿವಮೂರ್ತಿ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
(ಹಿರಿಯ ಶ್ರೇಣಿ) ಸಹಾಯಕರು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ -ಶ್ರೀ ಸಿ.ಜಿ ಬೆಟಸೂರ 
ಉಪಯೋಜನಾ ನಿರ್ದೇಶಕರು, ಮಠ ಇವರ ಸ್ಥಾನದಲ್ಲಿ 
ಕೆ.ಯು.ಐ.ಡಿ.ಎಫ್‌.ಸಿ., ಬಳ್ಳಾರಿ 
5 | ಸೈಯದ್‌ ಎಜಾಜ್‌ ಅಹಮದ್‌ ವಿಶೇಷ ಜಿಲ್ಲಾಧಿಕಾರಿ, ಕರ್ನಾಟಕ ರಾಜ್ಯ 
(ಹಿರಿಯ ಶ್ರೇಣಿ) ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ 
ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ) ಬೆ೦ಗಳೂರು-ಖಾಲಿ ಹುದ್ದೆ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬೆ೦ಗಳೂರು 
6 ಡಾ: ಕೆ.ಹೆಚ್‌. ನರಸಿಂಹಮೂರ್ತಿ, ವಿಶೇಷ ಭೂಸ್ವಾಧೀನಾಧಿಕಾರಿ, 
(ಕಿರಿಯ ಶ್ರೇಣಿ) ಕೃಷ್ಣ ಮೇಲ್ದಂಡೆ, ಯೋಜನೆ, ಭೀಮರಾಯನಗುಡಿ 
ಉಪಕಾರ್ಯದರ್ಶಿ-1, 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು 
7 ಕ್ಯಾಪ್ಟನ್‌ ಕೆ. ರಾಜೇಂದ್ರ ವಿಶೇಷ ಭೂಸ್ವಾಧೀನಾಧಿಕಾರಿ, 
(ಕಿರಿಯ ಶ್ರೇಣಿ) ಕೃಷ್ಣಾ ಮೇಲ್ದಂಡೆ ಯೋಜನೆ, ಆಲಮಟ್ಟಿ 
ಉಪವಿಭಾಗಾಧಿಕಾರಿ, 
ಹೊಸಪೇಟೆ ಉಪವಿಭಾಗ, ಹೊಸಪೇಟೆ 
8 ಹೆಚ್‌.ಆರ್‌. ಜಗದೀಶ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, 
(ಕಿರಿಯ ಶ್ರೇಣಿ) ಕೆಐಎಡಿಬಿ. ಬೆ೦ಗಳೂರು-ಶ್ರೀ ಟಿ.ಪಿ. ಮುನಿನಾರಾಯಣಪ್ಪ 
ವಿಶೇಷ ಭೂಸ್ವಾಧೀನಾಧಿಕಾರಿ, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ 
ರಾಮನಗರ ಜಿಲ್ಲೆ, ರಾಮನಗರ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 982 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 





